ಕರ್ನಾಟಕ ವಿಧಾನ ಪರಿಷತ್ತು 


ಅಭಿವೃದ್ಧಿ ಪಡಿಸಲಾಗಿದೆ; ಸದರಿ ಜಿಲ್ಲೆಗಳಲ್ಲಿರುವ 


(4 ಚುಕ್ಕೆ ಗುರುತಿಲ್ಲದ ಪಕ್ನೆ ಸಂಖ್ಯೆ : "151 
ಸದಸ್ಯರ ಹೆಸರು ಶ್ರೀ ಪ್ರಕಾಶ್‌ ಕೆ ರಾಥೊಡ್‌ (ನಾಮ 
ನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ 24-09-2021 
" ಉತ್ತರಿಸುವ ಮಾನ್ಯ ಸಚಿವರು " ಕೃಷಿ ಸಚಿವರು 
ಕ್ರಸಂ ಪಶ್ನೆ ಉತ್ತರ 
ಅ) | ರಾಜ್ಯದಲ್ಲಿ ಪ್ರಧಾನಮಂತಿ ಕೃಷಿ ಸಿಂಚಾಯಿ | ಹೌದು, ರಾಜ್ಯದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು 
ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆಯೇಳ ಅನುಷ್ಠಾನಗೊಳಿಸಲಾಗಿದೆ. 
ಆ) | ಈ ಯೋಜನೆಯನ್ನು ಯಾವ ಯಾವ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆಯಲ್ಲಿ ಈ ಯೋಜನೆಯನ್ನು ರಾಜ್ಯದ ಎಲ್ಲಾ 30 


ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ರಾಜ್ಯದ 30 ಜಿಲ್ಲೆಗಳಲ್ಲಿರುವ 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ 


ಇತರರಿಗೆ ಸದರಿ ಯೋಜನೆಯ ಸೌಲಭ್ಯವನ್ನು 
ನೀಡಲಾಗಿದೆಯೇ? (ಸಂಪೂರ್ಣ ವಿವರ 
ನೀಡುವುದು) 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಇತರೆ ರೈತರಿಗೆ ಸದರಿ. 
ಯೋಜನೆಯ ಸೌಲಭ್ಯವನ್ನು ನೀಡಲಾಗಿದೆ. 2020-21 ಮತ್ತು ಪ್ರಸಕ್ತ 
ಸಾಲಿನಲ್ಲಿ ಸದರಿ ಯೋಜನೆಯ ವಿವಿಧ ಉಪ ಶೀರ್ಷಿಕೆಯಡಿ ಒದಗಿಸಿರುವ | 
ಅನುದಾನ ಮತ್ತು ಬಳಕೆ. ಮಾಡಲಾದ ಅನುದಾನದ ವಿವರ ಈ 
ಕೆಳಗಿನಂತಿದೆ: 


(ರೂ.ಕೋಟಿಗಳಲ್ಲಿ). |. 
2020-21 2021-22 
ಒದಗಿಸಿರುವ ಬಳಕೆ ಅನುಮೋದನೇ 
ಉಪ ಶೀರ್ಷಿಕೆ | ಅನುದಾನ | ಮಾಡಿರುವ | ನೀಡಲಾಗಿರುವ" 
| ಅನುದಾನ | ಕ್ರಿಯಾಯೋಜನೆ 
ಮೊತ್ತ 
ಸಾಮಾನ್ಯ 473.93 473.35 207.57 
(106) 
ಪರಿಶಿಷ್ಠ ಜಾತಿ 122.77 103.17 55.41 
(422) 
ಪರಿಶಿಷ್ಟ ಪಂಗಡ 49.51 48.84 23.02 
(423) 
ಒಟ್ಟು 646.20 625.36 286.00 


x 


ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ "ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ 
ಯೋಜನೆ-ಜಲಾನಯನ ಅಭಿವೃದ್ಧಿ ಘಟಕ & ಇತರೆ ಉಪಚಾರಗಳು" 
ಯೋಜನೆಯನ್ನು ಬೆಂಗಳೂರು ನಗರ ಜಿಲ್ಲೆಯನ್ನು ಹೊರತುಪಡಿಸಿ ಉಳಿದ 
29 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಸದರಿ ಜಿಲ್ಲೆಗಳಲ್ಲಿರುವ 
ಪರಿಶಿಷ್ಟ ಜಾತಿ ಮತ್ತು. ಪರಿಶಿಷ್ಟ ಪಂಗಡ ಹಾಗೂ ಇತರೆ ರೈತರಿಗೆ 
ಯೋಜನೆಯ ಸೌಲಭ್ಯವನ್ನು ನೀಡಲಾಗಿರುತ್ತದೆ. ಯೋಜನೆಯಡಿ | 
ನೀಡಲಾಗಿರುವ ಸೌಲಭ್ಯ / ತೆಗೆದುಕೊಂಡ: ಕಾಮಗಾರಿ ಚಟುವಟಿಕೆಗಳ 


ಸಂಪೂರ್ಣ ವಿವರವನ್ನು ಅನುಬಂಧದಲ್ಲಿರಿಸಿದೆ. 


ಸಂಖ್ಯೆ: ಕೃಲ/122/ಕೃಕ್ಳೇಉ/2021 


RN PE 
Q ಜಟ್‌ ಪಾಟೀಲ್‌) 


ಹಿನ್‌ 


ed 


ಷಿ ಸಚಿವರು 


ಸ 


೧ 
LCQ-1511 
ಅನುಬಂಧ 
2020-21 ರಿಂದ 2021-22ನೇ ಸಾಲಿನ (ಆಗಸ್ಟ್‌ 2021ರ ಅಂತ್ಯಕ್ಕೆ) ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ 
ಯೋಜನೆ (ಜಲಾನಯನ ಅಭಿವೃದ್ಧಿ ಘಟಕ - WDC ಮತ್ತು ಇತರೆ ಉಪಚಾರಗಳು- on pS 
ಜಿಲ್ಲಾವಾರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರರಿಗೆ ಯೋಜನೆಯಡಿ ನೀಡಲಾದ ಸೌಲಭ್ಯ ಗೆಳ 
: ವಿವರ 
(ರೊ ಅಕಗಳವಿ) 
ಪರಿಶಿಷ್ಠ ಜಾತಿ ಪರಿಶಿಷ ಪಂಗಡ ಇತರೆ ವರ್ಗ 
ವೆಚ್ಚವಾದ ಫಲಾನುಭವಿಗಳ | ವೆಚ್ಚವಾದ ಫಲಾನುಭವಿಗಳ | ವೆಚ್ಚವಾದ ಫಲಾನುಭವಿಗಳ 
ಪು - ಣ 
ಅನುದಾನ | ಸಂಖ್ಯೆ | ಅನುದಾನ | ಸಂಖ್ಯೆ | ಅನುದಾನ ಸಂಖ್ಯೆ 
1206] 3540] 122064 251 1469| 8995.98] 27081 23828 


2619.10 | 


